ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ - 954 

ಸದಸ್ಯರ ಹೆಸರು - ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 

ಉತ್ತರಿಸುವ ದಿನಾಂಕ ್ಕ 21/12/2021 

ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 


ಸಾರ್ವಜನಿಕ ಉದ್ದಿ; ಮೆಗಳ ಸಚಿವರು. 


ಕೊಡಗು `ಜಿಲ್ಲೆಯಲ್ಲಿ 04 ನಗರ ಸ್ಥಳೀಯ ಸಂಸ್ಥೆಗಳು ಇರುತ್ತವೆ. `ಈ 
ಸ್ಥಳೀಯ ಸಂಸ್ಥೆಗಳಲ್ಲಿನ ಜನಸಂಖ್ಯೆ (201 ರ ಜನಗಣತಿಯನ್ವಯ), | 
ವಾರ್ಡು ವಿವರ, ವಿಸ್ಲೀರ್ಣ ಹಾಗೂ ವ್ಯಾಪ್ತಿಯ ವಿವರ: | 


ಪಂಚಾಯಿತಿ) ಗಳಿವೆ; ಸದರಿ 
ಸಂಸ್ಥೆಗಳಲ್ಲಿನ ಜನಸಂಖ್ಯೆ, 
ವಾರ್ಡ್‌ಗಳ ವಿವರ, ವಿಸ್ನೀರ್ಣ 
ಹಾಗೂ ವ್ಯಾಪ್ಲಿಯ 
ವಿವರಗಳೊಂದಿಗೆ ಮಾಹಿತಿ 
ನೀಡುವುದು; 


gy. 
ಈ 


eT] 
EEE 
31 @) A 
ಳ್ಳ ಲಂ 
[e) fe) 
< a [8 
ಕತ” 
B28 
@ “|G 
ps ಟು 
[oN [y ಸ 
388 
~— ಟು m 
BEE 
[NS] 


ಕೊಡಗು ಜಿಲ್ಲೆಯ ಕುಶಾಲನಗರ ಮತ್ತು ವಿರಾಜಪೇಟಿ ಪಟ್ಟಣ 
ಪಂಚಾಯಿತಿಗಳನ್ನು ಪುರಸಭೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಕುರಿತು 
ಪ್ರತ್ಯೇಕ ಪ್ರಸ್ತಾವನೆಗಳು ಪರಿಶೀಲನೆಯಲ್ಲಿವೆ. 


(ನಗರಸಭೆ, ಪುರಸಭೆ, ಪಟ್ಟಣ 
ಪಂಚಾಯಿತಿ) ಗಳ 
ಯಾವುದನ್ನಾದರೂ 
ಮೇಲ್ಪರ್ಜೆಗೇರಿಸುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ; 
(ವಿವರ ನೀಡುವುದು) 


ಸದರ ನಗರ ಸ್ಥಳೀಯ ಸಂಸ್ಥೆ 
ಇ 


ಬರಿ 


ಇ) | ಸದರಿ ಸಂಸ್ಥೆಗಳಲ್ಲಿ ಹಾಲಿ ಕರ್ತವ್ಯ ಕೊಡಗು ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ | 


ನಿರ್ವಹಿಸುತ್ತಿರುವ 


ಪ ಸಂಸ್ಥೆ ಗಳಲ್ಲಿ 
ಅನುಗುಣವಾಗಿ, 


ಉ) | ಕೊರತೆ 
ಕಾಲಮಿತಿಯೊಳಗೆ 


ಕಾರ್ಮಿಕರ 
ಮಾಡಲಾಗುವುದು? 


ಇದ್ದಲ್ಲಿ, 


ಪೌರ 


9 pe ಎಣಿ. 
ಕಾರ್ಮಿಕರ ಸಂಖ್ಯೆ ಎಷ್ಟು; 


ಜನಸಂಖ್ಯೆಗೆ 
ಪೌರ 


ಕಾರ್ಮಿಕರ ಸಂಖ್ಯೆ ಇದೆಯೇ; 
ಅಥವಾ ಕೊರತೆ ಇದೆಯೇ; 


ಯಾವ 


ಜನಸಂಖ್ಯೆಗನುಗುಣವಾಗಿ ಪೌರ 


ನೇಮಕಾತಿ 


ಸಂಖ್ಯೆ: ನಅಇ 43 ಎಲ್‌ಸಿಕ್ಕೂ 2021 


ಪೌರಕಾರ್ಮಿಕರ ವಿವರ: 


ಕರ್ತವ್ಯ | | | 
ಕ್ರ ನಗರ ಸ್ಥಳೀಯ ಸಂಸ್ಥೆಯ ಮಂಜೂರಾದ ನಿರತರು | ಖಾಲಿ | | 
ಸಂ. ಹೆಸರು ಹುದ್ದೆಗಳು | (ಖಾಯಂ/ | ಹುದ್ದೆ | 


ನೇರಪಾವತಿ) 


ಕೊಡಗು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೇಲಿಳಿಸಿರುವಂತೆ ಪೌರ 
ಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀ ಹೆಚ್ಚು ಹುದ್ದೆಗಳು ಖಾಲಿ 
ಇರುವುದಿಲ್ಲ. 


ಸರ್ಕಾರದ ಆದೇಶ ಸಂಖ್ಯೆ: 126 ಟಿಎಂಎಸ್‌ 2016 ದಿನಾಂಕ: 04.12.2017ರ 
ಪೌರಕಾರ್ಮಿಕರನ್ನು ಒಂದು ಬಾರಿಗೆ ವಿಶೇಷ ನೇಮಕಾತಿ ಮಾಡಿಕೊಳ್ಳಲು 
ಅವಕಾಶ ಕಲ್ಲಿಸಲಾಗಿರುತ್ತದೆ. 


ಮಡಿಕೇರಿ ನಗರಸಭೆಯಲ್ಲಿ 2018 ರ ಪ್ರಕಾರ ಜನಸಂಖ್ಯೆ 34300 ಇದ್ದು 700: | 
ರಂತೆ ಒಟ್ಟು: 49 ಹುದ್ದೆಗಳು, ಅದರಲ್ಲಿ ನೇರ ನೇಮಕಾತಿಗೆ ಶೇ.50 ರಂತೆ 25! 
ಹುದ್ದೆಗಳು ಮತ್ತು ನೇರಪಾವತಿಗೆ ಶೇ.50 ರಂತೆ 24 ಹುದ್ದೆಗಳು ಲಭ್ಯವಾಗುತ್ತವೆ. 
ಆದರೆ ಮಡಿಕೇರಿ ನಗರಸಭೆಯಲ್ಲಿ ವಿಶೇಷ ನೇಮಕಾತಿಗೆ ಅಧಿಸೂಚನೆ 
ಹೊರಡಿಸುವ ಸಂದರ್ಭದಲ್ಲಿ 21 ಖಾಯಂ ಪೌರಕಾರ್ಮಿಕರು 
ಕಾರ್ಯನಿರ್ವಹಿಸುತ್ತಿದ್ದ ಕಾರಣ 4 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ, 04 
ನೌಕರರನ್ನು ವಿಶೇಷ ನೇಮಕಾತಿ ಮೂಲಕ ಖಾಯಂ ಮಾಡಲಾಗಿರುತ್ತದೆ ಮತ್ತು | 
ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ವಿಶೇಷ ನೇಮಕಾತಿಗೆ ಅಧಿಸೂಚನೆ | 
ಹೊರಡಿಸುವ ಸಂದರ್ಭದಲ್ಲಿ 15 ಖಾಯಂ ಪೌರಕಾರ್ಮಿಕರು 
ಕಾರ್ಯನಿರ್ವಹಿಸುತ್ತಿದ್ದ ಕಾರಣ 12 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ, 06 | 
ನೌಕರರನ್ನು ವಿಶೇಷ ನೇಮಕಾತಿ ಮೂಲಕ ಖಾಯಂ ಮಾಡಲಾಗಿರುತ್ತದೆ 


ಇದಲ್ಲದೇ ಪೌರಕಾರ್ಮಿಕರ ನಿವೃತ್ತಿ, ಮರಣ ಮತ್ತು ಇತರ ಕಾರಣಗಳಿಂದ | 
ತೆರವಾಗುವ ನೇರಪಾವತಿ ಹುದ್ದೆಗಳ ಭರ್ತಿ ಸಂಬಂಧ ಸ್ಪೀಕೃತವಾಗಿರುವ ' 
ಪ್ರಸ್ತಾವನೆ ಪರಿಶೀಲನೆಯಲ್ಲಿರುತ್ತದೆ. 


ವೆ 


Pf 2 
ps Bk yA 74 ps ಲಿ 


p 


(ಎನ್‌. bel ನಂ ಟಿ ಬ 
ಮಾನ್ಯ ಪೌರಾಡಳಿತ, ಸಣ್ಣ ಕೈ ಕೆಗಾರಿಕೆಗಳು ಹಾಗೂ 


